ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ೩೯೧ 





CPMG/ KA/BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೮ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೧೧, ೨೦೦೩ (ಭಾದ್ರಪದ ೨೦, ಶಕ ವರ್ಷ ೧೯೨೫) | ಸಂಚಿಕೆ ೩೭ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಟೌನ್‌ ಪಂಚಾಯಿತಿ ಕಾರ್ಯಾಲಯ, ಹೊಸದುರ್ಗ 

ಕರ್ನಾಟಕ ಪುರಸಭೆಗಳ ಕಾಯಿದೆ 1964 ಕಲಂ-97 ಸೆಕ್ಷನ್‌ 101 (ಬಿ)ಸಿರ ಪ್ರಕಟಣೆ ಕ್ರಮಾಂಕ: ಹೊದು.ಟಿಪಿ:ಆಸ್ತಿ ತೆರಿಗೆ: 
ಸಿಆರ್‌:190:2002-03, (ಆಗಸ್ಟ್‌ 2003.) 

ಈ ಮೂಲಕ ಸಮಸ್ತ ಜನರಿಗೆ ತಿಳಿಯಪಡಿಸುವುದೇನೆಂದರೆ, ಹೊಸದುರ್ಗ ಟೌನ್‌ ಪಂಚಾಯಿತಿಯಲ್ಲಿ ಸ್ವಯಂ ಘೋಷಿತ ಆಸ್ತಿ 
ತೆರಿಗೆ ಪದ್ಧತಿಯನ್ನು 2002-03 ರಿಂದಲೇ ಜಾರಿಗೆ ತಂದಿದ್ದು, ಸರ್ಕಾರವು ಸುಗ್ರೀವಾಜ್ಞೆ ಮೂಲಕ ದಿನಾಂಕ: 16.6.2003 ಮತ್ತು ಕೌನ್ಸಿಲ್‌ 
ತೀರ್ಮಾನ ಸಂಖ್ಯೆ:6 ದಿನಾಂಕ: 24.7.2003ರ ತೀರ್ಮಾನದನ್ವಯ ಹೊಸದುರ್ಗ ಟೌನ್‌ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಖಾಲಿ 
ನಿವೇಶನಗಳಿಗೆ ನಿಗದಿಪಡಿಸಿ 0.15 ರಂತೆ ದಿನಾಂಕ: 16.6.2003 ರಿಂದಲೇ ಜಾರಿಗೊಳಿಸಲಾಗಿದೆ. 





ಮುಖ್ಯಾಧಿಕಾರಿ 
ಪಿ.ಡಿ. 29 ಟೌನ್‌ ಪಂಚಾಯಿತಿ, ಹೊಸದುರ್ಗ 
ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳವರ ಕಛೇರಿ, ದೊಡ್ಡಬಳ್ಳಾಪುರ ಉಪವಿಭಾಗ, ಬೆಂಗಳೂರು 
ಭೂ ಸ್ವಾಧೀನ ಅಧಿನಿಯಮ 1894ರ ವಿಧಿ 16(2)ರ ಅನ್ವಯ ಅಧಿಸೂಚನೆ 
ಸಂಖ್ಯೆ: ಎಲ್‌ಎಕ್ಯೂ:ಎಸ್‌ಆರ್‌:2:2000-01, ದಿನಾಂಕ: 18ನೇ ಜೂನ್‌ 2003 

ಕರ್ನಾಟಕ ರಾಜ್ಯ ಸರ್ಕಾರದ ಅಧಿನಿಯಮ 1961 ರಲ್ಲಿ ತಿದ್ದುಪಡಿಯಾದಂತೆ ಭೂ ಸ್ವಾಧೀನ ಅಧಿನಿಯಮ 1894ರ ಅನ್ವಯ ಕಲಂ 
16ರ ಪ್ರಕರಣ (2) ಉಪ ಪ್ರಕರಣದ ಮೇರೆಗೆ ಈ ಮುಂದಿನ ಅಧಿಸೂಚನೆಯಲ್ಲಿ ಸೂಚಿಸಲಾದ ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ 
ಅಂದರೆ ವಾಣಿಜ್ಯ ತೆರಿಗೆ ತನಿಖಾ ಠಾಣೆ ನಿರ್ಮಾಣ ಮಾಡಲು ವಾಣಿಜ್ಯ ತೆರಿಗೆ ಇಲಾಖೆಗೆ ಭೂ ಸ್ವಾಧೀನ ಅಧಿನಿಯಮದ ಪ್ರಕರಣದ 16ರ 
ಉಪ ಪ್ರಕರಣ (1) ರಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕರು ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ 
ನೀಡುವುದರ ಮೂಲಕ ಪ್ರಕಟಿಸಲಾಗಿದೆ. 














ಅನುಸೂಚಿ 
ಜಿಲ್ಲೆ: ಬೆಂಗಳೂರು ಗ್ರಾಮಾಂತರ ತಾಲ್ಲೂಕು: ಹೊಸಕೋಟೆ, ಹೋಬಳಿ: ಕಸಬಾ ಗ್ರಾಮ: ಹೊಸಕೋಟೆ 
ಕ್ರಮ ಸ.ನಂ: ತರಹೆ ವಿಸ್ತೀರ್ಣ ಆಕಾರ ಜಮೀನು 
ಸಂಖ್ಯೆ ಎಕರೆ : ಗುಂಟೆ ವಶಪಡಿಸಿಕೊಂಡ ದಿನಾಂಕ 
1) 333:1 ಖುಷ್ತಿ 0-10 1-60 24.5.2003 
2) 333:2 ಬಾಗಾಯ್ತು 1-30 11-34 24.5.2003 
ಒಟ್ಟು 2-00 ಎಕರೆ 


























ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 224 ದೊಡ್ಡಬಳ್ಳಾಪುರ ಉಪ ವಿಭಾಗ, ಬೆಂಗಳೂರು. 


೩೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ಭಾಗ - ೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 
ಭೂಆರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂ.ಎಸ್‌ಆರ್‌.13:2003-04, ದಿನಾಂಕ: 24ನೇ ಆಗಸ್ಟ್‌ 2003 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ, 
ತುಮಕೂರು ಇವರಿಗೆ ಕಂಡುಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1)ನೇ ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ 
ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮದ 4(2ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ 
ನೀಡಿರುತ್ತಾರೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ನೇಮಕ ಮಾಡಿರುತ್ತಾರೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳ ಒಳಗಾಗಿ 
ಅಥವಾ ಅದಕ್ಕೆ ಮುಂಚೆ ಕರ್ನಾಟಕ ಕಾಯಿದೆ 33:1991 ರನ್ವಯ ತಿದ್ದುಪಡಿಯಾದ ಭೂಆರ್ಜನೆ ಕೇಂದ್ರ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸಲು ನೇಮಕವಾದ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರಿಗೆ ಲಿಖಿತವಾಗಿ ಸಲ್ಲಿಸಬಹುದು. 

ಭೂಆರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಿಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ 
ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ 
ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ 
ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂಆರ್ಜನೆ ಅಧಿನಿಯಮದ (7ನೇ ಖಂಡದ) 
2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 












































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತಿಪಟೂರು, ತುರುವೇಕೆರೆ. ಹೋಬಳಿ: ನೊಣವಿನಕೆರೆ, ದಬ್ಬೇಘಟ್ಟ ಗ್ರಾಮ : ಕಣತೂರು, ಆಲದಹಳ್ಳಿ, ಬಸವನಹಳ್ಳಿ, ಬ್ರಹ್ಮದೇವರಹಳ್ಳಿ, 
ವಡೇರಹಳ್ಳಿ ಕಾವಲ್‌, ಬಳ್ಳೇಕೆರೆ. 

ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನಕ್ಕೆ ಬೇಕಾದ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ ಸ.ನಂ ಸ.ನಂ ಸ.ನಂ ಎ-ಗುಂ ರೂ.ಪೈ. 

1 2 3 4 5 6 7 8 9 10 11 

ತಾಲ್ಲೂಕು: ತುರುವೇಕೆರೆ ಹೋಬಳಿ: ದಬ್ಬೇಘಟ್ಟ 1. ಗ್ರಾಮ: ಕಣತೂರು 
1. | ಶಂಕರೇಗೌಡ ಬಿನ್‌ ಶಾರದಮ್ಮ ಶಂಕರೇಗೌಡ 196:9ಬಿ ಭಾಗಾ 196:9ಬಿ 196:11 196:10ಬಿ 196:9ಎ 0-06 1-03 
ವೈ.ನಾಲೆ 196:6ರ ವೈ.ನಾಲೆ ವೈ.ನಾಲೆ 
ವೈ.ನಾಲೆ 

ಒಟ್ಟು ವಿಸ್ತೀರ್ಣ : ಆಕಾರ 0-06 1-03 




























































































ಭಾಗ - ೬ ಕರ್ನಾಟಕ ರಾಜ್ಯಶತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ೩೯೩ 
1 2 3 4 5 6 7 8 9 10 11 
1. ಗ್ರಾಮ: ಆಲದಹಳ್ಳಿ 
2. | ಜಿ.ಆರ್‌. ಸೌಭಾಗ್ಯಮ್ಮ ಕೋಂ ಲೇಟ್‌ ಜಿ. ಆರ್‌. ಸೌಭಾಗ್ಯಮ್ಮ 39:1 ಖುಷ್ಕಿ 39:1 39:1ಉ.ಜ. 41 39:1 0-03 0-11 
ಕೆ.ಟಿ. ನಂಜಪ್ಪ, ಜಿ.ಆರ್‌. ಹೇಮಲತಾ | ಜಿ.ಆರ್‌. ಹೇಮಲತಾ ವೈ. ನಾಲೆ ವೈ.ನಾಲೆ 
ಕೋಂ ಲೇಟ್‌ ಶಂಕರೇಗೌಡ ಕೆ.ಎಸ್‌. ಗಗನ 
ಮೈ.ಗಾ:ಮಕ್ಕಳು ಕೆ.ಎಸ್‌. ಗಗನ, ಕೆ.ಎಸ್‌. ಲಕ್ಷ್ಮಿ 
ಕೆ.ಎಸ್‌. ಲಕ್ಷ್ಮಿ 
3. | ಶಿವೇಗೌಡ (ಉ) ಹುಚ್ಚೇಗೌಡ ಬಿನ್‌ ಶಿವೇಗೌಡ (ಉ) 39:3 ಖುಷ್ಕಿ 39:3 39:1 39:2 39:3 0-01 0-04 
ನಂಜೇಗೌಡ ಹುಚ್ಚೇಗೌಡ ಉ.ಜ. ವೈ.ನಾಲೆ ವೈ.ನಾಲೆ ಉ.ಜ. 
4. | ದ್ಯಾವೇಗೌಡ ಬಿನ್‌ ಗೌಡಯ್ಯ ದ್ಯಾವೇಗೌಡ 24:15 ಖುಷ್ಕಿ | 25:15ಬಿ 24:4 24:15ಎ 24:15ಬಿ 0-02 0-06 
ಬಿ.ಎಲ್‌. ಬೋರೇಗೌಡ ಬಿನ್‌ ಬಿ.ಎಲ್‌. ಬೋರೇಗೌಡ ಉ.ಜ. ವೈ.ನಾಲೆ ವೈ.ನಾಲೆ ಉ.ಜ. 
ಲಿಂಗೇಗೌಡ, ಕೆ.ಬಿ. ನಾಗರಾಜು ಬಿನ್‌ | ಕೆ.ಬಿ. ನಾಗರಾಜು 
ಗವಿಯಪ್ಪ, ಶಂಕರಮ್ಮ ಕೋಂ ಲೇಟ್‌ ಕೆ.ಕೆ. ರಾಮೇಗೌಡ 
ಶಾಮೇಗೌಡ 
ಒಟ್ಟು ವಿಸ್ತೀರ್ಣ : ಆಕಾರ 0-06 0-24 
3. ಗ್ರಾಮ: ಬಸವನಹಳ್ಳಿ 
5. | ತಿಮ್ಮಯ್ಯ ಬಿನ್‌ ಸಿದ್ದಯ್ಯ ತಿಮ್ಮಯ್ಯ 42 ಖುಷ್ಕಿ | 42 ಉ.ಜ. | 42 ಉ.ಜ. | 42 ಉ.ಜ. | ಸಾದರಹಳ್ಳಿ 0-06 
6. | ಶಿವಲಿಂಗಯ್ಯ ಬಿನ್‌ ಡಿ. ರಾಮೇಗೌಡ | ಶಿವಲಿಂಗಪ್ಪ 42 4. 61: 46. 22:2 92 ಸ್ತೆ 0-10 
7. | ದೇವೀರಮ್ಮ ಕೋಂ ನಂಜುಂಡಪ್ಪ ದೇವೀರಮ್ಮ 42 ಕ 2513 95 42 ಉ.ಜ. | 42 ಉ.ಜ. 0-07 
8. | ಇಟ್ಟಿಗೆ ತಿಮ್ಮಯ್ಯ ಇಟ್ಟಿಗೆ ತಿಮ್ಮಯ್ಯ 42 ಹ ಹ ಕ sk ಹತ 0-07 
ಬಿನ್‌ ಇಟ್ಟಿಗೆ ತಿಮ್ಮಯ್ಯ 
9. | ತಿರುಮಲಮ್ಮ ಕೋಂ ಬುಡ್ಡಯ್ಯ ತಿರುಮಲಮ್ಮ 42 ಈತ ಪ ಗು ಹ ಜಂ 0-12 
10. | ಕುಮಾರಯ್ಯ ಬಿನ್‌ ಕೋಡಿಗೌಡ ಕುಮಾರಯ್ಯ 42 ತಗತೆ ಇ ತತಾ ಜೌ ಜಟ 0-06 
11. | ಶಿವಲಿಂಗಪ್ಪ ಬಿನ್‌ ಕೋಡಿಗೌಡ ಶಿವಲಿಂಗಪ್ಪ 42 -”- -” 461% ಎಕ 61. 0-03 
12. | ಜುಂಜಯ್ಯ ಬಿನ್‌ ಲಿಂಗಯ್ಯ ಜುಂಜಯ್ಯ 42 -”- [42 ಉ.ಜ. 39:23 33:1 ಪ 0-10 
ಎಸ್‌. ನಿಂಗಯ್ಯ ಬಿನ್‌ ಶಂಕರಪ್ಪ ಎಸ್‌. ನಿಂಗಯ್ಯ 33:3 
ಪ್ರಕಾಶ ಬಿನ್‌ ಶಂಕರಪ್ಪ ಜಯಣ್ಣ ಪ್ರಕಾಶ, ಜಯಣ್ಣ 33:4 
ವಸಂತಕುಮಾರ್‌ 
ದೇವರಾಜು 

















































































































೩೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ಭಾಗ - ೬ 
1 2 3 4 5 6 7 8 9 10 11 
13. | ಶಿವಲಿಂಗಪ್ಪ ಶಿವಲಿಂಗಪ್ಪ 42 ಖುಷ್ಕಿ 92 42 ಉ.ಜ. | 42 ಉ.ಜ. , 42 ಉ.ಜ. 0-06 
ಬಿನ್‌ ಡಿ. ರಾಮೇಗೌಡ 
14. | ನಂಜಮ್ಮ ಕೋಂ ಬೋರಯ್ತ ನಂಜಮ್ಮ 42 ಪ 19 89 ಹುತ್ತ ಹಟ್‌ 0-06 
15. | ಸಿದ್ದಗಂಗಮ್ಮ ಕೋಂ ಶಿವಲಿಂಗಪ್ಪ ಸಿದ್ದಗಂಗಮ್ಮ 42 ಜ್‌ ls le ನೌ ಹ 0-10 
16. | ಎಸ್‌. ತಿಮ್ಮಯ್ಯ ಬಿನ್‌ ತಿಮ್ಮಯ್ಯ ಎಸ್‌. ತಿಮ್ಮಯ್ಯ 52 -”- [52 ಉ.ಜ. | 52 ಉ.ಜ. |_52 ಉ.ಜ. 52 ಉ.ಜ 0-06 
17. | ಪೂಜಾರಿ ಯಲ್ಲಯ್ಯ ಬಿನ್‌ ಪೂ. ಯಲ್ಲಯ್ಯ 52 ಇ ಜ್ಞ ತ ತ ಜತ ಜಸ 0-03 
ಸಣ್ಣಪೂಜಾರಯ್ಯ 
18. | ಬುಳ್ಳಯ್ಯ ಯಲ್ಲಪ್ಪ ಬಿನ್‌ ಬುಳ್ಳಯ್ಯ ಬುಳ್ಳಯ್ಯನ ಯಲ್ಲಪ್ಪ 52 ಈವ ಹ ii ತ ತ 0-04 
19. | ಹನುಮಂತಯ್ಯ ಬಿನ್‌ ಈರಣ್ಣ ಹನುಮಂತ 52 ನ ಹೌ ಜಿ ತಾ ತ 0-06 
20. | ಮರಿಸಿದ್ದಯ್ಯ ಬಿನ್‌ ಸಿದ್ರಾಮಣ್ಣ ಮರಿಸಿದ್ದಯ್ಯ 52 ಹಗ ಹ ಇ is le 0-04 
21. | ಚನ್ನಪ್ಪ ಬಿನ್‌ ಲೇಟ್‌ ಚಿಕ್ಕಣ್ಣ ಚನ್ನಪ್ಪ 20:3ಬಿ. | -''- 20:3ಬಿ 20:2 19 92 0-12 0-44 
ಹೆಚ್‌. ಉಮೇಶ್‌ ಬಿನ್‌ ಹೊಂಗೆಪ್ಪ ಹೆಚ್‌. ಉಮೇಶ್‌ ಉಳಿಕೆ 
22. | ಚಿಕ್ಕಮ್ಮ ಕೋಂ ಜುಂಜೇಗೌಡ ಚಿಕ್ಕಮ್ಮ 75:1ಎ ಖುಷ್ಕಿ | 75:1ಬಿ ಉಳಿಕೆ ಉಳಿಕೆ 75:1 0-04 0-18 
ಭಾಗಾ ವೈ.ನಾಲೆ 0-04 0-61 
ಒಟ್ಟು ವಿಸ್ತೀರ್ಣ : ಆಕಾರ 3-06 1-23 
4. ಗ್ರಾಮ: ಬ್ರಹದೇವರಹಳ್ಳಿ 
23. | ಕೆ.ಆರ್‌. ರಾಮೇಗೌಡ ಬಿನ್‌ ಕೆ.ಆರ್‌. ರಾಮೇಗೌಡ 6:3 ಭಾಗಾ 6:4 ಉಳಿಕೆ 13:23 6:8 0-07 1-02 
ರಂಗೇಗೌಡ 
24. | ಕೆ.ಆರ್‌. ರಾಮೇಗೌಡ ಬಿನ್‌ ಕೆ.ಆರ್‌. ರಾಮೇಗೌಡ 6:4 ನ ಉಳಿಕೆ 6:3 13:4 6:5 0-05 0-73 
ರಂಗೇಗೌಡ 
25. | ಬೋರೇಗೌಡ ಬಿನ್‌ ಜವರೇಗೌಡ, ಬೋರೇಗೌಡ 6:5 - ಎಸಿ 67ಎ 6:4 6:6 ಉಳಿಕೆ 0-07 1-02 
ನಂಜೇಗೌಡ ಬಿನ್‌ ಚನ್ನೇಗೌಡ, ನಿಂಗೇಗೌಡ 6:7ಬಿ 6:8 
ಬೋರೇಗೌಡ ಬಿನ್‌ ನಂಜೇಗೌಡ, ಜವರೇಗೌಡ 
ನಿಂಗೇಗೌಡ ಬಿನ್‌ ನಂಜೇಗೌಡ, ಶಿವಕುಮಾರ 








ಶಿವಕುಮಾರ ಬಿನ್‌ ತಿಮ್ಮೇಗೌಡ, 
ಟಿ. ಜಗನ್ನಾಥ ಬಿನ್‌ ತಿಮ್ಮೇಗೌಡ, 
ಹೆಚ್‌.ಎಸ್‌. ಚಂದ್ರಶೇಖರಯ್ಯ 





ಜಗನ್ನಾಥ ನಂಜೇಗೌಡ 
ಹೆಚ್‌.ಎಸ್‌. ಚಂದ್ರ- 
ಶೇಖರಯ್ಯ 

































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ೩೯೫ 
1 2 3 4 5 6 7 8 9 10 11 
26. | ದ್ಯಾವಣ್ಣ ಬಿನ್‌ ಕರೀಗೌಡ, ದ್ಯಾವಣ್ಣ 6:6 ಭಾಗಾ ಉಳಿಕೆ 7:1 6:5 ಉಳಿಕೆ 0-06 0-87 
ಮುದ್ದೇಗೌಡ ಬಿನ್‌ ಕರೀಗೌಡ, ಮುದ್ದೇಗೌಡ 6:7ಎ ಹುಲಿಕಲ್‌ 
ಕಪನೀಗೌಡ ಬಿನ್‌ ಕರೀಗೌಡ, ಲಕ್ಷಮ್ಮ | ಕೆ.ಆರ್‌. ನಂಜುಂಡೇಗೌಡ ಗಡಿ 
ಕೋಂ ಬೋರೇಗೌಡ, ಕೆ.ಆರ್‌. ಲಕ್ಷ ಮ್ಮ 
ನಂಜುಂಡೇಗೌಡ ಬಿನ್‌ ರಂಗೇಗೌಡ, ಕಪನಿಗೌಡ 
ನಂಜೇಗೌಡ ಬಿನ್‌ ಕರೇಗೌಡ, ನಂಜೇಗೌಡ 
ದ್ಯಾವಣ್ಣಗೌಡ ಬಿನ್‌ ಕರೇಗೌಡ 
27. | ಕೆ.ಆರ್‌. ನಂಜುಂಡೇಗೌಡ ಬಿನ್‌ ಕೆ.ಆರ್‌. ನಂಜುಂಡೇಗೌಡ 6:7ಎ ಎಲಿ 6:5 ಉಳಿಕೆ ಉಳಿಕೆ 6:7ಬಿ 6:6 0-07 1-02 
ರಂಗೇಗೌಡ 7:11 
28. | ಚಿಕ್ಕಣ್ಣ ಬಿನ್‌ ಚಿಕ್ಕಣ್ಣ ಚಿಕ್ಕಣ್ಣ 6:7ಬಿ ಬ ಹ ಹೇ 6:8 6:7ಎ 0-01 0-15 
29. | ಚಿಕ್ಕಣ್ಣ ಬಿನ್‌ ಲಕ್ಕಣ್ಣ, ಚಿಕ್ಕಣ್ಣ 6:8 ಜಸ ಇಟು ಫ್‌ ಉಳಿಕೆ 6:5 0-04 0-58 
ಕೆ.ಎಸ್‌. ನಾಗರಾಜು ಬಿನ್‌ ಕೆ.ಎಸ್‌. ನಾಗರಾಜು 6:3 6:7ಬಿ 
ಶಿವಣ್ಣಗೌಡ 
30. | ಬೈರಾ ಬಿನ್‌ ಚನ್ನಯ್ಯ, ಗಂಗೇಗೌಡ ಚನ್ನಯ್ಯ 7 ಜಿ 6:6 ಎ 6:7ಎ ಹುಲಿಕಲ್ಲು 0-07 1-02 
ಬಿನ್‌ ಲಕ್ಕಣ್ಣಗೌಡ, ಗಂಗೇಗೌಡ ಬಿನ್‌ | ಲಕ್ಕಣ್ಣ ಗಡಿ 
ಚಿಕ್ಕಣ್ಣಗೌಡ, ಚಿಕ್ಕೇಗೌಡ ಬಿನ್‌ ಕಂಚೇಗೌಡ 
ರಂಗೇಗೌಡ, ಬೋರೇಗೌಡ ಬಿನ್‌ ಲಕ್ಷ ಮ್ಮ 
ರಂಗೇಗೌಡ, ರಂಗೇಗೌಡ, ಚಿಕ್ಕೇಗೌಡ | ಕೆ.ಎಸ್‌. ನಂಜುಂಡೇಗೌಡ 
ಲಕ್ಷ್ಮಮ್ಮ ಕೋಂ ಕೆ.ಆರ್‌. 
ನಂಜುಂಡೇಗೌಡ ಬಿನ್‌ ರಂಗೇಗೌಡ 
31. | ವೆಂಕಟಯ್ಯ, ಹೊನ್ನಪ್ಪಶೆಟ್ಟಿ ರಂಗಪ್ಪ, | ವೆಂಕಟಯ್ಯ, ಕಲ್ಲಯ್ಯ 134 ಖುಷ್ಕಿ 13:2 ಉಳಿಕೆ ಉಳಿಕೆ ಉಳಿಕೆ 0-09 0-20 
ಕೆಂಪಮ್ಮ ಕಲ್ಲಯ್ಯ ಬಿನ್‌ ನಂಜೇಗೌಡ ಜಯಮ್ಮ ಭಾಗಾ 13:1 8:3ಎ 12:3 0-04 0-69 
ಜಯಮ್ಮ ಕೋಂ ಕೆಂಪೇಗೌಡ, ಪಾರ್ವತಮ್ಮ ಮತ್ತು ಉಳಿಕೆ 
ಪಾರ್ವತಮ್ಮ ಮಂಜೇಗೌಡ ಮಂಜೇಗೌಡ 
32. | ರಂಗಾ ಬಿನ್‌ ದೊಡ್ಡೇಗೌಡ ರಂಗಯ್ಯ 13:2 ಭಾಗಾ ಉಳಿಕೆ 13:1 ಉಳಿಕೆ ಉಳಿಕೆ 0-09 1-55 
13:3 ಉಳಿಕೆ 13:2 
33. | ಕೆ.ಬಿ. ರಾಮೇಗೌಡ ಭೀಮೇಗೌಡ ಕೆ.ಬಿ. ರಾಮೇಗೌಡ 13:3 ಖುಷ್ಕಿ 13:4 13:2 ಉಳಿಕೆ 6:3 0-10 0-32 
ಭೀಮೇಗೌಡ ಭಾಗಾ ಉಳಿಕೆ ಉಳಿಕೆ 0-03 0-52 










































































೩೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ಭಾಗ - ೬ 
1 2 3 4 5 6 7 8 9 10 11 
34. | ನಾಗಣ್ಣ ಬಿನ್‌ ಬ್ಯಾಟಯ್ತ ನಾಗಣ್ಣ 13:4 ಖುಷ್ತಿ ಉಳಿಕೆ 13:3 ಉಳಿಕೆ 6:4 0-06 0-19 
35. | ಲಿಂಗೇಗೌಡ ಬಿನ್‌ ಕಪನೀಗೌಡ, ಕಪನೀಗೌಡ 8:3 ಭಾಗಾ 12:2 ಉಳಿಕೆ ಉಳಿಕೆ ಉಳಿಕೆ 0-01 0-21 
ಶಿವಲಿಂಗಯ್ಯ ಬಿನ್‌ ನಂಜುಂಡೇಗೌಡ, | ನಂಜಪ್ಪ 13:1 
ದೊಡ್ಡಯ್ಯ ಬಿನ್‌ ಕರೀಗೌಡ ದೊಡ್ಡಯ್ಯ 
ಶಿವಲಿಂಗಯ್ಯ 
36. | ರಂಗಾ ಬಿನ್‌ ಕೆಂಪಣ್ಣ, ಬ್ಯಾಟೇಗೌಡ ರಂಗೇಗೌಡ, 12:1 ಖುಷ್ಕಿ 12:4 ಉಳಿಕೆ 11:8 12:2 0-06 0-21 
ಬಿನ್‌ ಚಿಕ್ಕೇಗೌಡ, ಕೆ.ಎಸ್‌. ಕೆ.ಎಸ್‌. ರಂಗಸ್ವಾಮಿ 
ರಂಗಸ್ವಾಮಿ ಬಿನ್‌ ನಂಜೇಗೌಡ 
37. | ಕೆ.ಎಸ್‌. ಶಿವಲಿಂಗಯ್ಯ ಬಿನ್‌ ಬೋರೇಗೌಡ, 12:2 ಎಕ 12:4 ಉಳಿಕೆ 12:1 8:3ಎ 0-07 0-24 
ನಂಜೇಗೌಡ, ಶಂಕರೇಗೌಡ ಶಾರದಮ್ಮ | ಕೆ.ಎಸ್‌. ಶಿವಲಿಂಗಯ್ಯ 12:3 
ಕೆ.ಬಿ. ಶಿವಣ್ಣ ಬಿನ್‌ ಬೋರೇಗೌಡ ಶಂಕರೇಗೌಡ ಮತ್ತು 
ಶಾರದಮ್ಮ ಕೆ.ಬಿ. ಶಿವಣ್ಣ 
38. | ವೆಂಕಟಮ್ಮ ರಂಗಯ್ಯ, ದೊಡ್ಡೇಗೌಡ, | ದೊಡ್ಡೇಗೌಡ 1213 ಕತೆ ಉಳಿಕೆ 12:2 12:4 1341 0-07 0-24 
ನಂಜೇಗೌಡ ದೊಡ್ಡೇಗೌಡ, ಪಾರ್ವತಮ್ಮ 
ಪಾರ್ವತಮ್ಮ ಮಂಜೇಗೌಡ, ಕೆ.ವಿ. ಮಂಜೇಗೌಡ 
ಕೆಂಪೇಗೌಡ ಬಿನ್‌ ವೆಂಕಟರಮಣೇಗೌಡ | ಕೆ.ವಿ. ಕಂಪೇಗೌಡ 
39. | ಕಪನೀಗೌಡ ಬಿನ್‌ ರಂಗೇಗೌಡ ರಂಗೇಗೌಡ 12:4 ಖುಷ್ಕಿ ಉಳಿಕೆ 121 11:8 1243 0-06 0-21 
1222 
40. | ರಂಗಯ್ಯ ಬಿನ್‌ ರಂಗಯ್ಯ ರಂಗಯ್ಯ 1142 ತು ಉಳಿಕೆ ಉಳಿಕೆ 10:3 ಉಳಿಕೆ 0-02 0-07 
ಭಾಗಾ 10:4 11:3 0-05 0-67 
41. | ತಿಮ್ಮೇಗೌಡ ಬಿನ್‌ ಹುಚ್ಚೇಗೌಡ, ತಿಮ್ಮೇಗೌಡ 11:3 ಖುಷ್ಕಿ ` ಉಳಿಕೆ 11:2 11:4 0-01 0-03 
ಕೆಂಪೇಗೌಡ, ಗಂಗಮ್ಮ ಕೋಂ ಕೆಂಪೇಗೌಡ ಭಾಗಾ 0-05 0-67 
ಜವರೇಗೌಡ ಜಯಮ್ಮ ಕೋಂ ಶಿವಣ್ಣ | ರಂಗಮ್ಮ 
ಜಯಮ್ಮ 
42. | ಗೋವಿಂದಯ್ಯ, ಬೈರಪ್ಪ ಅಪ್ಪಣ್ಣಯ್ಯ | ಗೋವಿಂದಯ್ಯ, ಬೈರಪ್ಪ 11:4 ಭಾಗಾ ಟು ಜ್‌ 13 11:8 0-05 0-67 
ಅಪ್ಪಣ್ಣಯ್ತ 
43. | ಹನುಮಂತ, ಕೆ.ಕೆ. ಭೀಮೇಗೌಡ ಬಿನ್‌ | ಹನುಮಂತಯ್ಯ, ಶಿವಣ್ಣ 11:8 ಎಲಿ ್ಪ ಎಲಿ ್ಪ ಎಲಿ ್ಪ 11:4 12:1 0-05 0-67 
ಕಪನಿಗೌಡ 12:4 























































































































ಭಾಗ - ೬ ಕರ್ನಾಟಕ ರಾಜ್ಯಶತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ೩೯೭ 
1 2 3 4 5 6 7 8 9 10 11 
44. | ಕೆಂಪ, ಕಪನಿಗೌಡ, ಅಣ್ಣೇಗೌಡ ಬಿನ್‌ | ಬೋರೇಗೌಡ ರಂಗಶೆಟ್ಟಿ 10:3 ಭಾಗಾ 10:4 ಉಳಿಕೆ ಉಳಿಕೆ ಉಳಿಕೆ 0-08 1-15 
ಕಪನೀಗೌಡ, ಬೋರೇಗೌಡ ಬಿನ್‌ 10:7 10:7 
ಅಣ್ಣೇಗೌಡ ರಂಗಶೆಟ್ಟಿ ಬೋರೇಗೌಡ 
ಬೋರೇಗೌಡ ಕೆ.ಬಿ. ಚನ್ನಿಗರರಾಮಯ್ಯ 
ಬಿನ್‌ ಬೇಲೂರಯ್ಯ 
45. | ಗಂಗೇಗೌಡ ಬಿನ್‌ ದಾಸೇಗೌಡ ದಾಸೇಗೌಡ 10:4 ಹ 10:5 10:3 ವಡೇರಹಳ್ಳಿ 10:2 0-07 0-26 
ಹನುಮಂತೇಗೌಡ ಉಳಿಕೆ 10:7 ಕಾವಲ್‌ ಗಡಿ 10:4 
10:8 ಉಳಿಕೆ 
46. | ಅಣ್ಣೇಗೌಡ ಬಿನ್‌ ಬೋರೇಗೌಡ ಅಣ್ಣೇಗೌಡ 10:5 ತೆ ಉಳಿಕೆ 10:4 ಫಸ ಉಳಿಕೆ 0-02 0-07 
47. | ಬೋರಮ್ಮ ಕೋಂ ಶಂಕ್ರೇಗೌಡ ಬೋರಮ್ಮ 10:7 ತ್ಸ 10:4 10:7 10:8 10:3 0-03 0-11 
ಉಳಿಕೆ 
48. | ಬೋರಮ್ಮ ಕೋಂ ಶಂಕ್ರೇಗೌಡ ಬೋರಮ್ಮ 10:8 I 10:4 10:8 ವಡೇರಹಳ್ಳಿ 10:7 0-03 0-11 
ಉಳಿಕೆ ಕಾವಲ್‌ 
ಒಟ್ಟು ವಿಸ್ತೀರ್ಣ : ಆಕಾರ 3-38 15-47 
5. ಗ್ರಾಮ: ವಡೇರಹಳ್ಳಿ ಕಾವಲ್‌ 
49. | ಬಿ. ತಿಮ್ಮೇಗೌಡ, ಬಿ.ಆರ್‌. ಬಿ. ತಿಮ್ಮೇಗೌಡ 32:1 ಭಾಗಾ 3381 32:2ಎ 30 ಬ್ರಹ್ಮದೇವರ 0-31 5-33 
ಸೌಭಾಗ್ಯಮ್ಮ ಕೆ.ಎಲ್‌. ಕೃಷ್ಣಪ್ಪ ಬಿನ್‌ | ಬಿ.ಆರ್‌. ಸೌಭಾಗ್ಯಮ್ಮ ಉಳಿಕೆ 32:2ಬಿ 32:1 ಹಳ್ಳಿ ಗಡಿ 
ಲಿಂಗೇಗೌಡ, ಕೆ.ಆರ್‌. ಕೆ.ಎಲ್‌. ಕೃಷ್ಣಪ್ಪ 32:1 ಉಳಿಕೆ 32:1 
ನಂಜುಂಡೇಗೌಡ ಬಿನ್‌ ರಂಗೇಗೌಡ, ಕೆ.ಆರ್‌. ನಂಜುಂಡೇಗೌಡ ಉ.ಜ. ಉಳಿಕೆ 
ಕೆ.ಕೆ. ನಂಜುಂಡೇಗೌಡ ಬಿನ್‌ 
ರಂಗೇಗೌಡ 
50. 2 1261 3241 32:2ಎ ಉಳಿಕೆ ಬ್ರಹ್ಮದೇವರ 0-08 1-38 
ಉಳಿಕೆ 32:2ಬಿ ಹಳ್ಳಿ ಗಡಿ 
51. | ಕೆಂಪಮ್ಮ ಕೋಂ ಲಕ್ಕಣ್ಣಗೌಡ ಕೆಂಪಮ್ಮ 32:2ಬಿ | ಭಾಗಾ 32:1 ಉಳಿಕೆ ಉಳಿಕೆ 32:2ಎ 0-01 0-17 
52. | ಟಿ.ಎಸ್‌. ಕೃಷ್ಣಮೂರ್ತಿ ಬಿನ್‌ ಟಿ.ಎಸ್‌. ಕೃಷ್ಣಮೂರ್ತಿ 29 ಖುಷ್ಕಿ 272 30 ಅ 28 0-10 0-34 
ಸೋಮಯ್ಯ, ಟಿ.ಡಿ. ಬಸವರಾಜು ಟಿ.ಡಿ. ಬಸವರಾಜು ಭಾಗಾ 27:3 29 0-04 0-69 
ಬಿನ್‌ ದ್ಯಾವಯ್ಯ ಉಳಿಕೆ 
53. | ಪುಟ್ಟೇಗೌಡ ಬಿನ್‌ ದ್ಯಾವೇಗೌಡ ಪುಟ್ಟೇಗೌಡ 27:1 ಭಾಗಾ 27:4 27:1 ಉಳಿಕೆ 2742 0-01 0-13 
54. | ಅಶೋಕ ಬಿನ್‌ ದ್ಯಾವೇಗೌಡ ಅಶೋಕ 27:2 ಭಾಗಾ 27:4 ಉಳಿಕೆ 29 ಪ 273 0-04 0-54 






























































































































































ತುಮಕೂರು ಜಿಲ್ಲೆ, ತುಮಕೂರು. 


೩೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ಭಾಗ - ೬ 
1 2 3 4 5 6 7 8 9 10 11 
55. ಲಕ್ಕಣ್ಣಗೌಡ ಬಿನ್‌ ಅಣ್ಣೇಗೌಡ ಅಮಾಸೇಗೌಡ 27:3 ಭಾಗಾ 27:4 29 27:1 ಉಳಿಕೆ 0-06 0-80 
ಟಿ.ಎ. ಶಂಕರ್‌ ಬಿನ್‌ ಅಮಾಸೇಗೌಡ ಲಕ್ಕಣ್ಣಗೌಡ ಉಳಿಕೆ 28:2 28 
ಟಿ.ಎ. ಶಂಕರ್‌ 
56. | ಅಮಾಸೇಗೌಡ ಬಿನ್‌ ಅಣ್ಣೇಗೌಡ ಅಮಾಸೇಗೌಡ 27:4 ಎಲಿ ಉಳಿಕೆ ಉಳಿಕೆ ಉಳಿಕೆ ಉಳಿಕೆ 0-08 1-07 
ಲಕ್ಕಣ್ಣಗೌಡ ಬಿನ್‌ ಕೆಂಪಯ್ಯ ಬಿನ್‌ ಲಕ್ಕಣ್ಣಗೌಡ 2151 
ತಿಮ್ಮಯ್ಯ ಕೆಂಪಯ್ಯ 2 
27:3 
27:4 
ಒಟ್ಟು ವಿಸ್ತೀರ್ಣ : ಆಕಾರ 1-33 5-12 
6. ಗ್ರಾಮ: ಬಳ್ಳೇಕೆರೆ 
57. | ಗೌರಮ್ಮ ಕೋಂ ಶಿವಣ್ಣ, ಗೌರಮ್ಮ ಗೌರಮ್ಮ 112:1 ಖುಷ್ಕಿ 110:1 114 112ರ ಪೈಕಿ | 112ರ ಪೈಕಿ 0-14 ಚ 
ಕೋಂ ರಾಮಯ್ಯ, ಗೋವಿಂದಪ್ಪ ಬಿನ್‌ | ಗೌರಮ್ಮ ನಾಲೆ ನಾಲೆ 
ಸಣ್ಣ ಹುಚ್ಚೇಗೌಡ ಗೋವಿಂದಪ್ಪ 
58. | ಹೆಚ್‌.ಎಸ್‌. ಮಲ್ಲಿಕಾರ್ಜುನಯ್ಯ ಹೆಚ್‌.ಎಸ್‌. ಮಲ್ಲಿ 112:2 ಖುಷ್ಕಿ 112 ಉಳಿಕೆ 110:1 112ರ 1-06 ನ 
ಬಸವಣ್ಣ ಬಿನ್‌ ತಿಮ್ಮಪ್ಪ, ರಾಮಯ್ಯ ಕಾರ್ಜುನಯ್ಯ, ಉಳಿಕೆ ಮುಖ್ಯ 
ಬಿನ್‌ ದೊಡ್ಡೇಗೌಡ, ತಿಮಪ್ಪ ಬಿನ್‌ ಬಸವಣ್ಣ ನಾಲೆ 
ಸಣ್ಣ ಹುಚ್ಚಯ್ಯ ರಾಮಯ್ಯ, ತಿಮಪ್ಪ 
ಒಟ್ಟು ವಿಸ್ತೀರ್ಣ : ಆಕಾರ 1-20 ಇ 
ಘೋಷ್ಟಾರೆ:- 
ಖುಷ್ಕಿ ಭಾಗಾಯ್ತ ಒಟ್ಟು 
1. | ಕಣತೂರು ಕ್‌ 0-06 0-06 
2. ಆಲದಹಳ್ಳಿ 0-06 1 0-06 
೨. ಬಸವನಹಳ್ಳಿ 3-02 0-04 3-06 
4.  ಬ್ರಹದೇವರಹಳ್ಳಿ 1-29 2-09 3-38 
5. ವಡೇರಹಳ್ಳಿ ಕಾವಲ್‌ 0-10 1-23 1-33 
6. ಬಳ್ಳೇಕೆರೆ 1-20 ಇ 1-20 
ಜುಮ್ಲಾ 6-27 4-02 10-29 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 225 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ೩೯೯ 





OFFICE OF THE DEPUTY COMMISSIONER, CHITRADURGA DISTRICT, CHITRADURGA 
FINAL NOTIFICATION 
No. MUN(1) CR.355/90-91, dated: 18th August 2003 

Whereas the Preliminary Notification No. MUN(1) CR. 355/90-91 has been published on 12.12.2001, and whereas no objections have been received 
from interested persons. 

And whereas the area, the situation, survey No. Asst.No., extent, boundaries and other details of which are specified in schedule below situated within 
the limits of Chitradurga City Municipality of Chitradurga district are a source of danger to health, safety and convenience of the public of the area and its 
neighbourhood by reason of the said area being insanitary squalid and over crowded. 

1. The building in the said area used or intended to be used for human habitation area, over crowded and unfit for human habitation for want of repair, 
stability, freedom from damp natural light and air, water supply, drainage and sanitary conveniences, 

2. tis hereby notified for the information of all persons intended on the said, that in exercise of powers delegated in Government Notification No. HUD 
49 MCS 85, dated: 17th April 86 to the Deputy Commissioner under section 3 of the Karnataka Slum Areas (Improvement and clearance) Act 1973 (Karnataka 
Act 33 of Act 1974) |, M.A.SADIQ IAS., Deputy Commissioner, Chitradurga District, Chitradurga do hereby declare the area indicated in the following schedule as 
"SLUM AREA" 

































































SCHEDULE 
Name and | Sl. Name of the Owner Sy.No. Exte Boundaries (Sy.Nos) 
location of | No. Asst. No. nt 
050% AG. EAST WEST NORTH SOUTH 
1 2 3 4 5(a) 5(b) 5(c) 5(d) 
HIMMATH 1. ಆ. Narasimhappa 5/0 Gowdappa 17/1C 0-03 17/1A1A, 3C 17/1A1A3C 10 Feet 30 Feet Road 
NAGARA Municipal 
KELAGOTE Road 
VILLAGE 
CHITRA 
DURGA 
2. Murugendrappa 5/0 Nanjundappa 17/1A1A3C | 0-20 17/10 17/1A1AS3B -Do- -Do- 
3. M.P. Stayanaraya Reddy 17/1A1A3B | 0-03 17/1A1AS3B 17/1A1A3A -Do- -Do- 
5/೦ Papanna Reddy 
4. Murigeppa S/o Nanjundappa 17/1A1A3 | 0-04 17/1A1AS3B 17/1A1B 10 Feet -Do- 
Jayamma W/o R. Yashodha Rao Municipal Road 
5. M.S. Thippeswamy Mahadi Sannappa 17/1A1B 0-06 17/1A1A3A 17/1A1A3C -Do- -Do- 
6. Abdul Razak 5/0 Nabi Sab 17/1E3 0-03 17/1E2P Municipal Road -Do- Remaining extent 
of this S.No. 
7. Abdul Razak Sab 5/0 Nabi Sab 17/1£2 0-04 17/13/41 17/13 -Do- 17/2A2 
8. Jellanaik 5/0 Papanaik 17/1E1A1 | 0-11 17/1E1A2 17/1E2 -Do- 17/2A1A1 
9. P. Nagendrappa 5/0 Channabasappa 17/1E1A2 | 0-02 17/1E1A3 17/1E1A1 -Do- 17/2A1A2 
10. Jellanaik 5/0 Papanaik 17/1E1A3 | 0-05 17/1E1B 17/1E1A2 -Do- 17/2A1A3 


































































































೪೦೦ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ಭಾಗ - ೬ 
1 2 3 4 5(a) 5(b) 5(c) 5(d) 
11. K. Rajashekar S/o T.L. Krishnoji Rao 17/2A2 0-01 17/2A1A1 17/2A3 17/1£2 17/2051 
12. Jellanaik 5/0 Papanaik 17/2A1A1 | 0-02 17/2A1A2 17/2A2 17/1E1A1 17/2B1 
13. Abdul Rajzak and 17/2A3 0-01 17/2A Part Municipal Road 17/1E3 17/2B1 17/282 
14. M. Hanumanthappa 5/೦ Badagi Venkatappa 17/1E1B 0-03 17/1E1A3B 17/1E1AB Part | 30 Feet Road | 17/2A1A3 ward 
15. Nagendrappa 5/0 Channabasappa 17/2A1A2 | 0-01 17/2A1A3 17/2A1A1 17/1E1A2 17/2B4 
16. Jellanaik 5/0 Papanaik 17/2A1A3 | 0-02 17/2A1B 17/2A1A2 17/1E1A3 17/2B5 
17. M. Hanumanthappa 5/0 Badagi Venkatappa 17/2A1B 0-01 17/2A1C 17/2A1A3 17/1E1B 17/2B28A2 
18. R.S. Jayadevappa, R.S. Basavarajappa 17/2B1 0-13 | 17/2862 17/2B8 Remaining 17/2A2 17/2B28A1 
R.S. Thippeswamy extent of this 17/2A1A1 
R.S. Channabasappa S/o Dyamappa No. 
19. S. Channaverappa 5/0 Veeranna, Sanikere 17/282 0-04 17/283 Road 17/2B1 17/2A1A1 17/2B28A1 
20. Abdul Majeed S/o Mohiddin Sab 17/283 0-04 17/2B4 Road 17/282 17/2A1A1 17/2B/28A1 
21. Sannappa S/o Parasappa 17/2B4 0-04 |17/2B28A1 Road 17/283 17/2A1A2 17/2B/28A1 
22. Jainalabddin 5/0 T.N.K. Peer Sab 17/2B8 0-04 17/2B9 17/2B1 17/2B28A1 Road 
Road 
23. Sharanabasamma W/o Channabasiah 17/2B9 0-04 17/2810 17/288 Road Road 
24. BN. Gopala Krishna Raju 17/2810 0-04 Road 2B9 Road Road 
25. Govindareddy 5/0 Anantha Reddy others, 17/2B17 0-01 17/2B18 17/2B16 Road Road 
Thimmanna Venkateshreddy, Rudraiah 
Krishna 
26. Chayamma W/o Gangadharappa 17/2B18 0-03 17/2B19 17/2B17 Road Road 
27. B.C. Nagaraja Rao 5/0 Chandrashekhara 17/2B19 0-04 Road 17/2B18 Road Road 
28. M. Channaveeraiah 5/0 Channabasaiah 17/2824 0-05 Road 17/2B28A2 Road B17/3 extent 
29. Sankamma and Sons G.S. Ajjappa and 17/2B28A1 | 0-28 17/2B28A2 17/2B28B1 Road 17/3 Part 
Nagrajappa, P.S. Kantappa, 
P.S. Shankrappa Patil Thimmaiah Son 
Krishna reddy Patil Ajappa S/o Sankrappa 
(50X100) P.B. Subaiahreddy 5/0 
Bheemappa Reddy, B.P. Dhanjayareddy 5/0೦ 
Bheemareddy P.R. Nagarajareddy 5/0 
Beemareddy ೧.೧. Venkateshareddy 5/0 
Rudrappa ೧.೧. Thimmareddy 5/0 Rudrappa 
P.R. Keshavareddy 5/0೦ Rudrappa 
M.A. SADIQ 
P.R. 229 Deputy Commissioner, Chitradurga District. 





